ಕರ್ನಾಟಕ ವಿಧಾನ ಪರಿಷತ್ತು 


'ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರು : ಶ್ರೀ ಸಿಎಂಲಿಂಗಪ್ಪ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 178 
ಉತ್ತರಿಸಬೇಕಾದ ದಿನಾಂಕ : 22.09.2020 
ಪಕ್ನೆ A ಮಾಹಿತಿ 


ರಾಜ್ಯದಲ್ಲಿ `ಎಷ್ಟು' ಸಾಕ ಸಂಘಗಳಷೆ] ರಾಜ್ಯದಲ್ಲಿ ಒಟ್ಟು 4457 ಸಹಕಾರ ಸಂಘಗಷೆ ಜಿಲ್ಲಾವಾಹು 
(ಜಿಲ್ಲಾವಾರು ವಿವರ ನೀಡುವುದು) ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


[ತಪುಗಳ್ಲ್‌ ನಷ್ಟ ಇಕಾ ಸಘಗತು |ಸನವರ ಸಧಾ ನಮ್ಮ ಗಾ ನಹವ 7560-8 
ಸರ್ಕಾರದ ವ್ಯಾಪ್ತಿಗೊಳಪಡದೆ ನಡೆಯುತ್ತಿವೆ; ಅವಕಾಶಗಳನ್ವಯ ನೊಂದಣಿಯಾದ ಎಲ್ಲಾ ಸಹಕಾರ ಸಂಘಗಳು 
(ತಾಲ್ಲೂಕುವಾರು "ವಿವರ ನೀಡುವುದು) ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟು ಕಾರ್ಯನಿರ್ವಹಣೆ 
' ಮಾಡಬೇಕಾಗಿರುತ್ತದೆ. ಆದ ಕಾರಣ ಸರ್ಕಾರದ ವ್ಯಾಪ್ತಿಗೆ 
ಒಳಪಡದೇ ಇರುವ ಸಹಕಾರ ಸಂಘಗಳು ಇರುವುದಿಲ್ಲ. 


ಸಹಕಾರಿ ಸಂಘಗಳ ಪುನಶ್ನೇತನಕ್ಕ ಸರ್ಕಾರ | 1) ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು, `ಪಕಾರ್ಡ್‌, 


ಹಾಕಿಕೊಂಡ ಕಾರ್ಯಕ್ರಮಗಳೇನು ಬ್ಯಾಂಕ್‌ಗಳು ಹಾಗೂ ಪ್ಯಾಕ್ಸಗಳ ಪುನಸ್ನೇತನಕ್ಕೆ 
ಸಂಬಂಧಿಸಿದಂತೆ ಸರ್ಕಾರವು ಈ ಕೆಳಕಂಡ ಕ್ರಮಗಳನ್ನು 
ಕೈಗೊಂಡಿದೆ. 


* ದಿನಾಂಕ: 31-01-2020 ಕ್ಥೆ ಸುಸ್ತಿಯಾಗಿರುವ 
ಮಧ್ಯಮಾವಧಿ ಹಾಗೂ ಧೀರ್ಫಾವಧಿ ಕೃಷಿ ಮತ್ತು 
. ಕೃಷಿ ಸಂಬಂಧಿತ ಸಾಲಗಳ ಕಂತುಗಳ ಅಸಲನ್ನು 
ದಿನಾಂಕ30-6-2020 ರೊಳಗಾಗಿ. ರೈತರು ' 
ಪೂರ್ತಿಯಾಗಿ ಮರುಪಾವತಿಸಿದಲ್ಲಿ, ಈ ಮೊತ್ತಗಳಿಗೆ 
ಮರುಪಾವತಿ ದಿನಾಂಕದವರೆಗಿನ್ನ ಬಾಕಿ ಇರುವ 
ಬಡ್ಡಿಯನ್ನು ಮನ್ನಾ ಮಾಡಲಾಗಿದೆ. 

*. ದುರ್ಬಲ ಡಿಸಿಸಿ ಬ್ಯಾಂಕುಗಳು ' ನಬಾರ್ಡ್‌ 
ಪುನರ್ಧನ ಪಡೆಯಲು ಅರ್ಹವಿಲ್ಲದೇ ಇದ್ದಲ್ಲಿ 
ಅಪೆಕ್ಸ್‌ . ಬ್ಯಾಂಕಿನಿಂದ ಸಾಲ. ನೀಡಲು ಕ್ರಮ 
ಕೈಗೊಳ್ಳಲಾಗುತ್ತಿದೆ. 

2) ಮಲಪ್ರಭಾ ಸಹಕಾರಿ, ಎಣ್ಣೆ ಗಿರಣಿ ನಿ, ನರಗುಂದ ಈ 
ನ ಸಂಘದ ಪುನಶ್ನೇತನಕ್ಕಾಗಿ 2019-20 ನೇ ಸಾಲಿನಲ್ಲಿ 
ರೂ.2.00 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ ಹಾಗೂ 
2020-21 ನೇ ಸಾಲಿನಲ್ಲಿ ರೂ.6.60 ಕೋಟಿಗಳ ಅನುದಾನ 
ಕಲ್ಪಿಸಿದ್ದು, ಇಲ್ಲಿಯವರೆಗೆ ರೂ.2.00 ಕೋಟಿಗಳನ್ನು ಬಿಡುಗಡೆ 
- ಮಾಡಿದೆ. 


ಮನಿ. ಹೊಲ 


(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


ಪ್ಲ (ನಾಮನಿರ್ದೇಶನ 
ಸು 


ದ ಶ್ರೀ ಸಿ.ಎಂ.ಲಿಂಗ 


'ದಸ್ಯರಾ 
©. 


RR ~ 


ಮಾನ್ಯ ವಿಧಾ 
ಹೊಂದಿದವರು 


[ 


ಅನುಬಂಧ 


ಸಹಕಾರ ಸಂಘಗಳ ಸಂಖ್ಯೆ 


ಫೋ 626 PP 


7 
Ke 


ದಿವಿ 


3813 


q [lo |x [ele [sn lola le 
NN NIN NN] N]N |S 


ಹಾವೇಲಿ 
ದದಗ 
ಬಾಗಲಕೋಟೆ 
ದುಲ್ಬರ್ಣಾ 
ರಾಯಚೂರು 
ಬಂದರ್‌ 


